ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು - ಶ್ರೀ ಎಂ.ಎಲ್‌. ಅನಿಲ್‌ ಕುಮಾರ್‌ (ಸ್ಥಳೀಯ 
 ಸಂಸ್ಥೆಗಳಕಕ್ಷೇತು 
ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ 1925 
16.03.2022. 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


: ಮಾನ್ಯ ಪಶುಸಂಗೋಪನೆ ಸಚಿವರು. 


7 | ಷ್‌ 


ಉತ್ತರೆ 


ಕೋಳಿ ಸಾಕಾಣಿಯನ್ನು ಕೃಷಿ ಎಂದು 
ಪರಿಗಣಿಸುವ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೆ; ಹಾಗಿದ್ದಲ್ಲಿ, ಕೋಳಿ 
ಸಾಕಾಣಿಕೆಯನ್ನು ರಾಜ್ಯಾದ್ಯಂತ 
ರೈತರು ಉಪ ಕಸುಬನ್ನಾಗಿ ಹಾಗೂ 
ಕೆಲವು ರೈತರು 'ಗರಿಷ್ಟ ಪ್ರಮಾಣದಲ್ಲಿ 
ಕೋಳಿ ಸಾಕಾಣಿಕೆ ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ಕೋಳಿ ಸಾಕಾಣಿಕೆಯನ್ನು ರಾಜ್ಯದಾದ್ಯಂತ ರೈತರು 
ಉಪಕಸುಬನ್ನಾಗಿ ಹಾಗೂ ಕೆಲವು ರೈತರು ಗರಿಷ್ಠ ಪ್ರಮಾಣದಲ್ಲಿ 


ಬಂದಿದೆ. 


(ಡಿ)ಅಡಿಯಲ್ಲಿ ಕೋಳಿ ಸಾಕಾಣಿಕೆಯನ್ನು ಕೃಷಿ ಚಟುವಟಿಕೆ 
ಎಂದು ಒಳಗೊಂಡಿರುತ್ತದೆ. - 


ಕೋಳಿ ಸಾಕಾಣಿಕೆ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 


1961 ರ ಕರ್ನಾಟಕ ಭೂ ಸುಧಾರಣೆ ಕಾಯಿದೆ 2(1)| 


+ 


ಕೋಲಾರ/ಚಿಕ್ಕಬಳ್ಳಾಪುರ 
ಜಿಲ್ಲೆಯಂತಹ ಕೃಷಿ ಆಧಾರಿತ 
ಉತ್ತೇಜಿಸಲು ಸರ್ಕಾರ 
ಯಾವುದಾದರೂ ವಿಶೇಷ 
ಯೋಜನೆಗಳನ್ನು ರೂಪಿಸಿದೆಯೇ; 
(ಹಾಗಿದ್ದಲ್ಲಿ, ವಿಶೇಷ ಯೋಜನೆಗಳ 
ಸಂಪೂರ್ಣ 
| ನೀಡುವುದು) - 


| ಜಿಲ್ಲೆಗಳಲ್ಲಿ ಕೋಳಿ ಸಾಕಾಣಿಕೆಯನ್ನು 


ಮಾಹಿತಿಯನ್ನು 


ಕೋಲಾರ /ಚಿಕ್ಕಬಳ್ಳಾಪುರ ಜಿಲ್ಲೆಯಂತಹ ಕೃಷಿ ಆಧಾರಿತ 
ಜಿಲ್ಲೆಗಳಲ್ಲಿ ಕೋಳಿ ಸಾಕಾಣಿಕೆಯನ್ನು 
ಸರ್ಕಾರದಿಂದ ಯಾವುದೇ 
ರೂಪಿಸಿರುವುದಿಲ್ಲ. 

2021-22 ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರವು ರಾಷ್ಟೀಯ 
ಜಾನುವಾರು , ಅಭಿಯಾನ (ಎನ್‌ಎಲ್‌ಎಂ) 
| ಯೋಜನೆಯಡಿಯಲ್ಲಿ “ಉದ್ಯಮಮಿತ್ರ" ನೂತನ 
ಯೋಜನೆಯನ್ನು ಘೋಷಣೆ 'ಮಾಡಿರುತ್ತದೆ. 

. ಈ ಯೋಜನೆಯಡಿಯಲ್ಲಿ ಉದ್ಯಮಶೀಲತೆ ಸ್ಥಾಪನೆಗಾಗಿ 


"ಶೇಷ" 


(ಗರಿಷ್ಟ ರೂ.25.00 ಲಕ್ಷದವರೆಗೆ) ಪಡೆಯಬಹುದಾಗಿದೆ. 


ಗ್ರಾಮೀಣ/ಕೋಳಿ ಸಾಕಾಣಿಕೆಯ ಉದ್ಯಮಶೀಲತೆಯಿಂದ 
ಹ್ಯಾಚರಿ ಮತ್ತು ಕಾವು ವ್ಯವಸ್ಥೆ ಒಳಗೊಂಡಂತೆ 100 


ನೀಡುತ್ತಿದೆ. | 


ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಪಡೆಯಬಹುದಾಗಿದೆ.. 


ಉತ್ತೇಜಿಸಲು | 
ಯೋಜನೆಗಳು | 


| ಯೋಜನೆಯ ವೆಚ್ಚಕ್ಕಾಗಿ 50% ಬಂಡವಾಳ ಸಹಾಯಧನವನ್ನು | 


0 ದೇಸಿ' 
| ಮಾತ್ಯ ಮೊಟ್ಟೆ ಕೋಳಿ ಘಟಕ ಸ್ಥಾಪನೆಗಾಗಿ ಸಹಾಯಧನ | 


H 


ಈ ಕಾರ್ಯಕ್ರಮದ ಲಾಭವನ್ನು ಕೋಲಾರ ಮತ್ತು - 


ಸಾಕಾಣಿಕೆಯನ್ನು 


ರೈತರು ಕೋಳಿ ರಾಜ್ಯ ಸರ್ಕಾರದಿಂದ ಕೋಳಿ ಸಾಕಾಣಿಕೆಗೆ ವಿಶೇಷ ಬಡ್ಡಿ 
ಮಾಡಲು ವಿಶೇಷ ಬಡ್ಡಿ ದರದಲ್ಲಿ ದರದಲ್ಲಿ” ಸಾಲ ನೀಡುವ ಯಾವುದೇ ಯೋಜನೆಗಳು 
ಸರ್ಕಾರ ಹಾಗೂ ಸಹಕಾರ ಇರುವುದಿಲ್ಲ. 
ಬ್ಯಾಂಕುಗಳಿಂದ ಸಾಲ ಸೌಲಭ್ಯ[| ದರೆ: ಕೇಂದ್ರ . ಸರ್ಕಾರವು ಎನ್‌ಎಲ್‌ಎಂ 
ಪಡೆಯಲು ಸರ್ಕಾರ ಕಮ [| ಯೋಜನೆಯಡಿಯಲ್ಲಿ ಉದ್ಯಮಶೀಲತೆಯ ' ಸ್ಥಾಪನೆಗಾಗಿ 
ಕೈಗೊಳ್ಳುವುದೇ; ಹಾಗಿದ್ದಲ್ಲಿ, ಯಾವ | ಟ್ರೋೂಜನೆಯ ವೆಚ್ಚಕ್ಕಾಗಿ 50% ಬಂಡವಾಳ 
ಯಾವ ಬ್ಯಾಂಕುಗಳಲ್ಲಿ ಸಾಲ | ಸಹಾಯಧನವನ್ನು (ಗರು ರೂ.25.00 ಲಕ್ಷದವರೆಗೆ) 
ಸೌಲಭ್ಯವನ್ನು ಪಡೆಯಬಹುದಾಗಿದೆ; | ಗ್ರಾಮೀಣ/ಸೋಳಿ ಸಾಕಾಣಿಕೆಯ ಉದ್ಯಮಶೀಲತೆಯಿಂದ 
(ವಿವರಗಳನ್ನು ನೀಡುವುದು) ಹ್ಯಾಚರಿ ಮತ್ತು ಕಾವು ವ್ಯವಸ್ಥೆ ಒಳಗೊಂಡಂತೆ 1000 ದೇಸಿ 

ಮಾತೃ ಮೊಟ್ಟೆ ಕೋಳಿ ಘಟಕ ಸ್ಥಾಪನೆಗಾಗಿ ಸಹಾಯಧನ 

ನೀಡುತ್ತಿದೆ. 

ರಾಷ್ಟ್ರೀಕೃತ / ee / ಷೆಡ್ಕೂಲ್‌ | ಖಾಸಗಿ / 

ನಬಾರ್ಡ್‌ ಬ್ಯಾಂಕುಗಳ ಮುಖಾಂತೆರ ಆಯ್ಕೆಯಾದ 

ಫಲಾನುಭವಿಗಳು, ಲ ಸೌಲಭ್ಯವನ್ನು ಪಡೆಯಬಹುದಾಗಿದೆ. 
ಕೋಳಿ ' ಸಾಕಾಣಿಕೆ ಕೀಂದಗಳಲ್ಲಿ ಬೆಂಗಳೂರು ನಗರದ ಹೆಬ್ಬಾಳದಲ್ಲಿ ಪಶು ಆರೋಗ್ಯ | 
ಕೋಳಿಗಳಿಗೆ ಬರುವ ಕೆಲವು | ಮತ್ತು ಜೈವಕ ಸಂಸ್ಥೆ ಇದ್ದು, ಇಲ್ಲಿ ವಿವಿಧ ಖಾಯಿಲೆಗಳ 
ಖಾಯಿಲೆಗಳನ್ನು ಪರೀಕ್ಷಿಸಲು ಜಿಲ್ಲಾ ಪತ್ತೆಗಾಗಿ ವಿಶ್ಲೇಷಣೆ ಕಾರ್ಯಗಳು ನಡೆಯುತ್ತಿರುತ್ತವೆ. 
ಕೇಂದ್ರಗಳಲ್ಲಿ ವ್ಯವಸ್ಥಿತವಾದ | ರಾಜ್ಯದಲ್ಲಿ ಈಗಾಗಲೇ ಬಾಗಲಕೋಟಿ, ಬೆಳಗಾವಿ, 
"| ಪ್ರಯೋಗಾಲಯಗಳನ್ನು ತೆರೆಯುವ ಬಳ್ಳಾರಿ ಬೀದರ್‌, ಕಲ್ಬುರ್ಗಿ,” ಮೈಸೂರು, "ದಾವಣಗೆರೆ, 
ಪ್ರಸ್ತಾವನೆ ಸರ್ಕಾರದ 'ಮುಂದಿದೆಯೇ: ದಕ್ಷಿಣಕನ್ನಡ (ಮಂಗಳೂರು). ಶಿವಮೊಗ್ಗ, ತುಮಕೂರು 
ಹಾಗಿದ್ದಲ್ಲಿ ಯಾವ | (ಸಿರಾ), ಉತ್ತರ ಕನ್ನಡ (ಶಿರಸಿ), ಕೋಲಾರ ಜಿಲ್ಲೆಗಳಲ್ಲಿ 
ಕಾಲಮಿತಿಯೊಳಗಾಗಿ ಪ್ರಾದೇಶಿಕ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಗಳಿದ್ದು, 
ಪ್ರಾರಂಭಿಸಲಾಗುವುದು? (ವಿವರಗಳನ್ನು | ಇದರ ಮುಖಾಂತರ ವಿವಿಧ ಖಾಯಿಲೆಗಳ ಪತ್ತೆಯ 
ನೀಡುವುದು) "ವಿಶ್ಲೇಷಣೆ ಮಾಡಲಾಗುತ್ತಿದೆ. 

ರಾಯಚೂರು. ವಿಜಯಪುರ, ಕೊಪ್ಪಳ, ಧಾರವಾಡ 
ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ನೂತನವಾಗಿ 
ಪ್ರಯೋಗಾಲಯಗಳನ್ನು ಪ್ರಾರಂಭಿಸಲು ಕ್ರ; ' ಕ್ರಮವಹಿಸಲಾಗುತ್ತಿದೆ. 


ಪಸಂಮೀ ಇ-83 ಸಲೆವಿ 2022 


(ಪ್ರಭು ಬೆ. ಚವ್ಹಾಣ್‌) 
ಪಶುಸಂಗೋಪ; ಸಚಿವರು 


